ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1341 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


I ಪ್ರಶ್ನೆ 


| ಆ) 


Is 
ಬೆಂಗಳೂರು ಉತ್ತರ ತಾಲ್ಲೂಕು ಯಶವಂತಪುರ ಹೋಬಳಿ, 
ಶ್ರೀಗಂಧದಕಾವಲು ಸರ್ವೇ ನಂ.70/3ಎ ರಲ್ಲಿ 2 ಎಕರೆ 29 


ಗುಂಟೆ ಜಮೀನು ಇದ್ದು, ಆ ಜಮೀನಿನಲ್ಲಿ 
ನಂ.ಎಲ್‌.ಎ.ಕ್ಯೂ.ಸಿಆರ್‌. 4/97/98, ದಿನಾಂಕ: 30.04.1997 
| ರಂತೆ ಉಪ ವಿಭಾಗಾಧಿಕಾರಿಗಳವರ ಆದೇಶದಂತೆ 


ನಂ.ಎಲ್‌.ಎ.ಕ್ಯೂಸಿ.ಎಸ್‌.ಆರ್‌:547 ದಿನಾಂಕ: 10.03.1976 ರ 
ಗೆಜೆಟ್‌ ನೋಟಿಫಿಕೇಷನ್‌ರಂತೆ ಮತ್ತು ವಿಶೇಷ ತಹಶೀಲ್ದಾರ್‌ 
ಬೆಂಗಳೂರು ಉತ್ತರ ತಾಲ್ಲೂಕುರವರ 
ನಂ.ಎಂ.ಆರ್‌.ಆರ್‌.ಟಿ,610/1997-98 ದಿನಾಂಕ: 19.12.1997 ರ 
ಆದೇಶದಂತೆ ಭೂ-ಸ್ಥಾಧೀನವಾಗಿದ್ದು, ಸರ್ಕಾರದ ನಿರಾಶ್ರಿತರ 
ಪರಿಹಾರ ಕೇಂದ್ರಕ್ಕೆ 32 ಗುಂಟೆ ಜಮೀನು ವಿಸ್ತೀರ್ಣ ಆಕ್ಕಿಸೇಷನ್‌ 
ಆಗಿರುವುದೇ ; 


ಸದರಿ 32 ಗುಂಟಿ ಜಮೀನಿನಲ್ಲಿ 07 ಗುಂಟಿ ಖರಾಬ್‌ ಇದ್ದು 
ಉಳಿಕೆ 25 ಗುಂಟಿ ಸರ್ಕಾರದ ಜಮೀನನ್ನು ಉಪ 
ನೋಂದಣಾಧಿಕಾರಿ ಕಛೇರಿಯಲ್ಲಿ ನಕಲಿ ಪಹಣಿಯನ್ನು ಸೃಷ್ಟಿ 
ಮಾಡಿಕೊಂಡು ಕ್ರಯ ಪತ್ರ ಮಾಡಿ ಕೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ನಿರಾಶ್ರೀರ ಪರಿಹಾರ ಕೇಂದ್ರದ ಜಾಗವನ್ನು ಹಾಗೂ 
ದಾಖಲೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಸರ್ಕಾರ ಕೈಗೊಂಡ 
ಕ್ರಮವೇನು ? 


ಶ್ರೀ ಅ.ದೇವೇಗೌಡ 
24-12-2021 
ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚೆವರು. 


ಉತರ 


ರೆಕಾರ್ಡ್‌ ಆಫ್‌ ರೈಟ್ಸ್‌, ಗೇಣಿ ಮತ್ತು ಪಹಣಿ ಪತ್ರಿಕೆ (RTC) 
ನಲ್ಲಿ 70/3 ಎ 0.32 ಗುಂಟಿ ಜಮೀನನ್ನು IHC 3/94-95 uw 1/97-98 


LAQCR 4 /97-98 date 30.497 ರಂತೆ ಭೂಸ್ಥಾಧಿನವಾಗಿರುತ್ತದೆ. 
(ಪಹಣಿ ಲಗತ್ತಿಸಿದೆ) 


ಮೇಲಿನಂತೆ ಪಹಣಿ ಲಗತ್ತಿಸಿದೆ. 


ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಸರ್ಕಾರದಿಂದ ಮಂಜೂರು 
ಮಾಡಲಾಗಿರುವ ಜಮೀನಿಗೆ ಸಂಬಂದಿಸಿದ ಆದೇಶಗಳು ಹಾಗೂ 
ದಾಖಲೆಗಳು ಕಛೇರಿಯಲ್ಲಿ ಲಭ್ಯವಿರುತ್ತವೆ. ನಿರಾಶ್ರಿಿರ ಪರಿಹಾರ ಕೇಂದ್ರಕ್ಕೆ 
ಮಂಜೂರಾಗಿರುವ ಜಮೀನಿಗೆ ಕಾಂಪೌಂಡ್‌ ಗೋಡೆ ನಿರ್ಮಾಣ 
ಮಾಡಲಾಗಿದ್ದು, ಕೆಲವು ಕಡೆ ಕೇಂದ್ರದ ಜಮೀನಿನ ಅಕ್ಕಪಕ್ಕದಲ್ಲಿ 
ಖಾಸಗಿಯವರ ಜಮೀನುಗಳು ಇರುವುದರಿಂದ ಸರ್ವೆ ಮಾಡಿಸಿ ಗಡಿ 
ಗುರುತಿಸಿ ಕಾಂಪೌಂಡ್‌ ಗೋಡೆ ನಿರ್ಮಾಣ ಮಾಡಲು ಕ್ರಮಕೈಗೊಳ್ಳಲಾಗಿದೆ. 


ಸಕಬ 613 ಎಸ್‌ಎಲ್‌ಪಿ 2021 


ಸದರಿ ಜಮೀನನ್ನು ಸರ್ವೆ ನಡೆಸಿ ಗಡಿ"`ಗುರುತಿನಿಕೂಡುವಚ ಹಾ 
ದಾಖಲೆಗಳ ಸಹಾಯಕ ನಿರ್ದೇಶಕರು, ಬೆಂಗಳೂರು ಉತ್ತರ ತಾಲ್ಲೂಕು | 
ರವರನ್ನು ದಿ:07.04.2021 & 1372021 ರ ಪತ್ರಗಳಲ್ಲ ಹಾಗೂ 
ದಿ:20.5.2016/ 03.11.2016/ 14.6.2018/ 06.06.2020 ಮತ್ತು | 
ದಿ:29.10.2021 ರ ಪತ್ರಗಳಲ್ಲಿ ತಹಶೀಲ್ದಾರ್‌ ಬೆಂಗಳೂರು ಉತ್ತರ 
ತಾಲ್ಲೂಕು ರವರನ್ನು ಸಹ ಕೋರಲಾಗಿದೆ. 


ಪೂಜಾರಿ) 
ಜ್ರ/ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


